82 


ಸಾಮಾನ್ಯ ಶಾಲೆಗಳಲ್ಲಿ ವಿಶೇಷ ಮಕ್ಕಳು 


ಪಲ್ಲವಿ ದತ್ತಾ 


ಏಳು ವರ್ಷದ ನೇಹಾ, ಭೋಪಾಲ್‌ನ ಪ್ರಮುಖ 
ಶಾಲೆಯೊಂದರ ಎರಡನೇ ತರಗತಿಯಲ್ಲ ಕಿದುತ್ತಿರುವ 
ಬುದ್ಧಿವಂತ ವಿದ್ಯಾರ್ಥಿನಿ. ತನ್ನ ಶಿಕ್ಷಕರ ನೆಚ್ಚನ ಶಿಷ್ಕೇಯಾಗಿರುವ 
ಆಕೆ ತನ್ನ ಓರಗೆಯ ಗುಂಪಿನಲ್ಲ ನಾಯಕಿ. ಶೈಕ್ಷಣಿಕವಾಗಿ 
ಉತ್ತಮ ಸಾಧನೆ ಮಾಡುತ್ತಿರುವ ನೇಹಾ ತನ್ನ ಸಹಪಾಠಿಗಳಗೆ 
ಅವರ ಶಾಲೆಯ ಕೆಲಸಗಳಲ್ಲೂ ಸಹಾಯ ಮಾಡಲು 
ಇಷ್ಟಪಡುತ್ತಾಳೆ. ಅವಳು ಎಷ್ಟೊಂದು ಲವಲವಿಕೆಯಿಂದ ಇದ್ದಾಳೆ 
ಎಂದರೆ ಅವಳಗೆ ದೃಷ್ಟಿಹೀನತೆಯಿದೆ ಎಂಬುದೇ 
ಮರೆತುಹೋಗುತ್ತದೆ. ಆಕೆಯ ಪಠ್ಯಪುಸ್ತಕಗಳಲ್ಲ ಅಕ್ಷರಗಳನ್ನು 
ತೂತು ಮಾಡಿ. ಚುಚ್ಚಿ ಮೂಡಿಸಲಾಗಿದೆ (ಬೈಲ್‌). 
ಮುದ್ರಿಸಲಾಗಿಲ್ಲ. 


ನೇಹಾಗೆ ನಾಲ್ಕು ವರ್ಷ ವಯಸ್ವಾಗುವವರೆಗೆ ಯಾವುದೇ 
ಔಪಚಾರಿಕ ಶಿಕ್ಷಣ ದೊರೆತಿರಲಅಲ್ಲ. ಅವರ ಮನೆಯ 
ಸುತ್ತಮುತ್ತಅನ ಹೆಚ್ಚನ ಶಾಲೆಗಳು ವಿಶೇಷಚೇತನ 
ವಿದ್ಯಾರ್ಥಿಗಳಗೆ ಶಿಕ್ಷಣ ನೀಡಲು ಸುಸಜ್ಜತವಾಗಿಲ್ಲದ ಕಾರಣ 
ಆಕೆಯ ಹೋಷಕರು ಅವಳನ್ನು ಮನೆಯಲ್ಲೇ (ಹೋಮ್‌- 
ಸ್ಲೂಅ೦ಗ್‌) ತಮ್ಮ ಕೈಲಾದಷ್ಟು ತರಬೇತುಗೊಳಸಿದ್ದರು. 
ಅವಳು ತನ್ನು ಮುಖ್ಯವಾಹಿನಿಯ ಶಾಲೆಯಲ್ಲ ಇತರ 
ಸಹಪಾಠಿಗಳಗಿಂತ ವಯಸ್ಸಿನಲ್ಲ ಹೆಚ್ಚು ದೊಡ್ಡವಳಾದರೆ ಹೇಗೆ 
ಸುಧಾರಿಸುತ್ತಾಳೆ, ಅವಳು ಇತರ ಮಕ್ಕಆ೦ದ ಪ್ರತ್ಯೇಕಿಸಲ್ಪಟ್ಟರೆ 
ಅಥವಾ ಕೆಟ್ಟದಾಗಿ ನಡೆಸಿಕೊಳ್ಳಲ್ಪಟ್ಟರೆ ಅಥವಾ ಬಹಿಷ್ಠರಿಸಲ್ಪಟ್ಟರೆ 
ತನ್ನನ್ನು ತಾನು ಹೇಗೆ ನಿಭಾಯುಸಿಕೊಳ್ಳುತ್ತಾಳೆ ಎಂದು ಅವರು 
ತಮ್ಮ ಮಗುವಿನ ಬದೆ ಚಂತಿತರಾಗಿದ್ದರು. ಆಗ ಆಕೆಯ 
ಪೋಷಕರಿಗೆ ದೈಹಿಕ ಮತ್ತು ಬೌದ್ದಿಕ ಅಸಾಮರ್ಥ್ಯ ಹೊಂದಿರುವ 
ಮಕ್ಕಳು ಮತ್ತು ವಯಸ್ಥರೊಂದಿಗೆ ಕಾರ್ಯನಿರ್ವಹಿಸುವ 
'ಆರುಷಿ' ಎಂಬ ಲಾಭರಹಿತ ಸಂಸ್ಥೆಯ ಬದ್ದೆ ತಿಆಂಖತು. 
ಆನಂತರ ನೇಹಾಳನ್ನು ಅಲ್ಲಗೆ ಕರೆತಂದರು, 


ತಮ್ಮ ಮೂಲಭೂತ ತತ್ವದ ಭಾಗವಾಗಿ, 'ಆರುಷಿ' ಸಂಸ್ಥೆಯಲ್ಲ 
ಮಕ್ಕಳು ಮತ್ತು ವಿಕಲಚೇತನರು 'ವಿಶೇಷ ಅಗತ್ಯತೆಗಳನ್ನು 
ಪೂರೈಸುವ ಪರಿಸರದಿಂದ ಹೊರಬರುವಂತೆ ಪ್ರಯತ್ನಿಸುತ್ತದೆ 
ಮತ್ತು 'ಮುಖ್ಯವಾಹಿನಿ' ಸಮಾಜದಲ್ಲ ಹೊಂದಿಕೊಳ್ಳಲು ಅನುವು 
ಮಾಡಿಕೊಡುವ ಜೀವನ ಕೌಶಲಗಳೊಂದಿಗೆ ಅವರನ್ನು 
ಸಬಲಗೊಳಸುತ್ತದೆ. 


ವಿಶೇಷ ಶಾಲೆಗಳ ಅಗತ್ಯ ಏಕೆ ಮತ್ತು ಯಾವಾಗ 


ಸುಮಾರು 2 ರಿಂದ 6 ವರ್ಷ ವಯಸ್ಸಿನ ವಿಶೇಷಚೇತನ ಮಕ್ಕಳು 
ಸಾಮಾನ್ಯ ಶಾಲೆಗಳಗೆ ಅರ್ಹರಾಗಿದ್ದರೆ, ಅವರನ್ನು ಒಂದನೇ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ತರಗತಿಗೆ ಕಳುಹಿಸುವ ನಿರ್ಧಾರವು ವ್ಯಕ್ಷಿನಿಷ್ಠವಾದುದು ಮತ್ತು 
ಅದು ಮಗುವಿನ ಅಂಗವೈಕಲ್ಯದ ಸ್ವರೂಪ ಮತ್ತು ತೀವ್ರತೆಯನ್ನು 
ಆಧರಿಸಿದೆ. ಸಣ್ಣ ಪ್ರಮಾಣದ ಅಥವಾ ಮಧ್ಯಮ ಮಟ್ಟದ 
ಅಂಗವೈಕಲ್ಯ ಹೊಂದಿರುವ ಈ ವಯಸ್ಸಿನ ಮಕ್ಕಳು ಸಾಮಾನ್ಯ 
ಶಾಲೆಗಳಗೆ ಹೊಂದಿಕೊಳ್ಳುವ ಉತ್ತಮ ಅವಕಾಶವನ್ನು 
ಹೊಂದಿರುತ್ತಾರೆ. 


ದೃಷ್ಟಿ ಅಥವಾ ಶ್ರವಣ ಸಂಬಂಧಿತ ಅಸಾಮರ್ಥ್ಯಗಳನ್ನು 
ಹೊಂದಿರುವ ಮಕ್ಕಳು ಯಾವುದೇ ವಯಸ್ಸ್ಥಿನಲ್ಲ ಸಾಮಾನ್ಯ 
ಶಾಲೆಗೆ ಹೋಗಬಹುದು. ಏಕೆಂದರೆ ಅವರ ವೈಕಲ್ಯುತೆ 
ಸಂಪೂರ್ಣವಾಗಿ ದೈಹಿಕವಾಗಿರುತ್ತದೆ ಮತ್ತು ಅದು ಬೌಧ್ಯಿಕತೆಗೆ 
ಸಂಬಂಧಿಸಿರುವುದಿಲ್ಲ. ಡೌನ್‌ ಸಿಂಡ್ರೋಮ್‌, ಸ್ವಲೀನತೆ 
(ಆಟಸಂ೦) ಮತ್ತು ಇತರ ಬೌದ್ದಿಕ ಅಸಾಮರ್ಥ್ಯಗಳರುವ ಮಕ್ಕಳು. 
ಅವರ ಬೆಳವಣಿಗೆಯ ಮೈೈಅಗಲ್ಲುಗಳು ನಿಗದಿತ ಸಮಯಕ್ಕಿಂತ 
ವಿಳಕಂಬವಾಗಿದ್ದರೂ ಸಹ ಸಾಮಾನ್ಯ ಶಾಲೆಗಳಗೆ 
ಹೋಗಬಹುದು ಆದರೆ ಅವರು ಹಾಗೆ ಶಾಲೆಗೆ ಹೋಗುವ 
ಮೊದಲು ಶಾಲಾಸಿದ್ದತೆಗೆ ಬೆಂಬಲ ಮತ್ತು ತರಬೇತಿಯ 
ಅಗತ್ಯವಿರುತ್ತದೆ. 


ವಿಶೇಷ ಮಕ್ಕಳು ಮುಖ್ಯವಾಹಿನಿಯ ಶಾಲೆಯಲ್ಲ ಓದುವಾಗ, 
ಅವರ ಮತ್ತು ಉಳದವರ ನಡುವಿನ ಸಂವಹನವು ವಿಕಲಚೇತನ 
ಮಕ್ಕಳ ಪರವಾಗಿ ಹೋರಾಡುವವರನ್ನು ರೂಪಿಸುತ್ತದೆ. 
ವಿಕಲಚೇತನರಲ್ಲದ ಮಕ್ಕಳು ವಿಕಲಚೇತನ ಮಕ್ಕಳ ಅಗತ್ಯಗಳು 
ಮತ್ತು ಸಾಮರ್ಥ್ಯಗಳ ಬದ್ಗೆ ಬಾಲ್ಕದಾರಂಭದಲ್ಲಯೇ ಅರಿವನ್ನು 
ಬೆಳೆಸಿಕೊಳ್ಳುತ್ತಾರೆ. ಇದು ಸಮಾಜದಲ್ಲ ವಿಶೇಷಚೇತನರಿಗೆ 
ಸರಿಯಾದ ಸ್ಥಾನವನ್ನು ಕಲ್ಪಸಲು ಮಾತ್ರವಲ್ಲದೆ 
ಪರಾನುಭೂತಿಯುಳ್ಳ, ನ್ಯಾಯಯುತ ಮತ್ತು ಸಮ 
ಸಮಾಜವನ್ನು ನಿರ್ಮಿಸುವಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ. 


ಅಂಗವೈಕಲ್ಯ ಹೊಂದಿರುವ ಮಗುವಿನ ಆರೈಕೆಯ ಅತ್ಯ೦ತ 
ನಿರ್ಣಾಯಕ ಭಾಗವೆಂದರೆ ಆರಂಭಕ ಹಂತದಲ್ಲಿಯೇ ಅದನ್ನು 
ಗುರುತಿಸುವುದು ಮತ್ತು ಅದನ್ನು ಸರಿಪಡಿಸುವ ನಿಟ್ಲನಲ್ಲ 
ಕಾರ್ಯಪ್ರವೃತ್ತರಾಗುವುದು. ಆರಂಭಿಕ ವರ್ಷಗಳಲ್ಲ 
ಬೆಳವಣಿಗೆಯ ವಿಳಕಂಬಗಳನ್ನು ಪೋಷಕರು ಮತ್ತು ಶಿಕ್ಷಕರು 
ಗಮನಿಸಬೇಕು. ಯಾವುದೇ ಬೆಳವಣಿಗೆಯ ಮ್ಯೆಅಗಲ್ಲು 
ತಪ್ಪಿಹೋದರೆ ಅಥವಾ ವಿಳಂಬವಾದರೆ ಮೊದಲು, ಮಕ್ಷಳ 
ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಅವರ ಸಲಹೆಯ ಮೇರೆಗೆ 
ಮಗುವನ್ನು ಅದರ ಅಗತ್ಯತೆಗಳನ್ನು ಪೂರೈಸುವ ಸಂಸ್ಥೆ ಮತ್ತು 
ಶಾಲೆಗೆ ದಾಖಲಅಸಬೇಕು. ಅಂತಹ ಸ್ಥಳದಲ್ಲ, ಸಲಹೆಗಾರರು 


ಮತ್ತು ಮನಶಾಸ್ತ್ರಜ್ಞರು ಮಗು ಎದುರಿಸುತ್ತಿರುವ 


ತೊಂದರೆಯನ್ನು ಅರ್ಥಮಾಡಿಕೊಳ್ಳಲು ರೋಗನಿರ್ಣಯ 
ಪರೀಕ್ಷೆಗಳಂತಹ ವಿಧಾನಗಳನ್ನು ಬಳಸುತ್ತಾರೆ ಮತ್ತು 
ಅಗತ್ಯವಿರುವ ಮಧ್ಯಪ್ರವೇಶಕ್ಕೆ ಯೋಜನೆಯನ್ನು 


ರೂಪಿಸುತ್ತಾರೆ. ತಮ್ಮ ಮಗು ವಿಶೇಷಚೇತನ ಎಂಬುದಕ್ಕಾಗಿ 
ಅದನ್ನು ಅತಿಯಾಗಿ ರಕ್ಷಿಸುವ ಅಥವಾ ಮಗುವಿನ 
ವಿಕಲತೆಯನ್ನು ನಿರಾಕರಿಸುವ  ಮನೋಭಾವವುಳ್ನ 
ಆರೈಕೆದಾರರು ಮಗುವಿಗೆ ಸೂಕ್ತವಾದ ಚಿಕಿತ್ಸೆ ಮತ್ತು 
ಬೆಂಬಲವನ್ನು ಪಡೆಯುವ ಪ್ರಕ್ರಿಯೆಯನ್ನು ತಡೆಯುತ್ತಾರೆ. 
ಹಾಗಾದಾಗ ವಿಶೇಷ ಚೇತನರು ತಮ್ಮ ಜೀವನದ ಮೇಲೆ 
ಸ್ವಾತಂತ್ರ್ಯ ಮತ್ತು ನಿಯಂತ್ರಣವನ್ನು ಪಡೆದುಕೊಳ್ಳುವ 
ಅವಕಾಶದಿಂದ ವಂಚಿತರಾಗುತ್ತಾರೆ. 


ಶಾಲಾಸಿದ್ದತಾ ಕಾರ್ಯಕ್ರಮ 


ಆರುಷಿಯಲ್ಲನ ವಿಶೇಷ ಶಿಕ್ಷಕರು ನೇಹಾಗೆ ಬ್ರೈಲ್‌ ಅಪಿಯನ್ನು 
ಕಅಸುವತ್ತ  ಗಮನಹರಿಸಿದರು, ಅದರೊಂದಿಗೆ ವೃತ್ತಿನಿರತ 
ಚಿಕಿತ್ಸಕರು (ಆಕ್ಕುಪೇಶನಲ್‌ ಥೆರಪಿಸ್ಟ್‌) ಓಡಾಡುವ, ದೈನಂದಿನ 
ಜೀವನಕ್ಕೆ ಅಗತ್ಯವಿರುವ ಇತರ ಕೌಶಲಗಳನ್ನು ಕಅಸಲು 
ಸಹಾಯ ಮಾಡಿದರು. ಆರುಷಿಯಲ್ಲನ ಶಿಕ್ಷಕರು ಬೈಲ್‌ ಓದಲು 
ಸಾಧ್ಯವಾಗುವಂತೆ ಮೌಖಕ ಮತ್ತು ಇಂದ್ರಿಯ ಸೂಕ್ಷೃತೆ 
ಗಳಸುವ ವ್ಯಾಯಾಮಗಳನ್ನು ಪ್ರಾರಂಭಸಿದರು. 
ಇದರೊಂದಿಗೆ, ಅಲ್ಲನ ಶಿಕ್ಷಕರು ಮುಖ್ಯವಾಹಿನಿಯ ಶಿಕ್ಷಣಕ್ಲಾಗಿ 
ಆಕೆಯ ನಾಮರ್ಥ್ಯ ಮತ್ತು ಸಿದ್ಧತೆಯನ್ನು ಮೌಲ್ಯಮಾಪನ 
ಮಾಡಿದರು. ನೇಹಾಳನ್ನು ಒಂದು ಸಾಮಾನ್ಯ ಶಾಲೆಯಲ್ಲ 
ಯಶಸ್ವಿಯಾಗಿ ತೊಡಗಿಸುವುದನ್ನು ನಿರ್ಧರಿಸಲು ಆರು ತಿಂಗಳು 
ಹಿಡಿಯುತಾದರೂ ಆಕೆ ಅದರಲ್ಲಯೂ ಸಹ ಯಶಸ್ತಿಯಾಗ- 
ಬಲ್ಲಳು ಎಂಬುದು ತಿಆಯುತು. 


ಕೊಶಿಶ್‌ ಎಂಬುದು. ಆರುಷಿಯಲ್ಲ. ಸಾಮಾನ್ಯ ಶಾಲೆಗಳಲ್ಲ 
ದಾಖಲಾಗದ ಐದು ವರ್ಷದೊಳಗಿನ ವಿಕಲಚೇತನ ಮಕ್ಷಳಗಾಗಿ 
ನಡೆಸಲಾಗುವ ಶಾಲಾ ಸಿದ್ಧತೆಯ ಕಾರ್ಯಕ್ರಮವಾಗಿದೆ. ಇಲ್ಲ. 
ಸೆರೆಬ್ರಲ್‌ ಪಾಲ್ರ, ಕಅಕೆಯ ತೊಂದರೆಗಳು ಮತ್ತು ಇತರ ದೈಹಿಕ 
ನ್ಯೂನತೆಗಳು ಮತ್ತು ನಿಧಾನಗತಿಯ ಬೆಳವಣಿಗೆಗಳನ್ನು 
ಹೊಂದಿರುವ ಮಕ್ಕಳು. ಮೂಲಭೂತ ಅಗತ್ಯ ಶಾಲಾ ಸಿದ್ಧತಾ 
ಕೌಶಲಗಳೂಂದಿಗೆ ಸಿದ್ದಗೊಳ್ಳುತ್ತಾರೆ, ಆದ್ದರಿಂದ ಅವರನ್ನು 
ಶೀಘ್ರವಾಗಿ ಸಾಮಾನ್ಯ ಶಾಲೆಗಳಗೆ ಸೇರಿಸಬಹುದು. ಅವರ 
ವಿಕಲಚೇತನ ಸ್ವರೂಪ ಮತ್ತು ಕಾರಣವನ್ನು ಮೌಲ್ಯಮಾಪನ 
ಮಾಡಿದ ನಂತರ, ಅವರ ಚಿಕಿತ್ಸೆಗಾಗಿ ವಿವರವಾದ 
ಯೋಜನೆಯನ್ನು ತಯಾರಿಸಲಾಗುತ್ತದೆ. ಬೌದ್ಧಿಕ ಅಸಾಮರ್ಥ್ಯ 
ಹೊಂದಿರುವ ಮಕ್ಕಳು ಸಂಯೋಜನೆ, ಕಣ್ಣಲ್ಲ ಕಣ್ಣಿಟ್ಟು 
ನೋಡುವ, ಗಮನ ನೀಡುವ ಅವಧಿಯನ್ನು ಸುಧಾರಿಸಲು 
ಆಕ್ಕುಪೇಶನಲ್‌ ಥೆರಪಿಯನ್ನು ಪಡೆಯುತ್ತಾರೆ ಅದರೊಂದಿಗೆ 
ದೀರ್ಫಾವಧಿಯವರೆಗೆ ಕುಆತುಕೊಳ್ಳುವ ಮತ್ತು ಕೈಯಲ್ಪ 
ಮಾಡುವ ಕೆಲಸಗಳತ್ತ ಗಮನವನ್ನು ಕೇಂದ್ರೀಕರಿಸಲು. 


ತರಬೇತಿ ಪಡೆಯುವುದರಿಂದ ಅವರು ಸಾಮಾನ್ಯ 
ತರಗತಿಗಳಲ್ಲ ಹೊಂದಿಕೊಳ್ಳಲು ಸುಲಭವಾಗುತ್ತದೆ. 


ಮಾತನಾಡುವ ತೊಂದರೆ ಹೊಂದಿರುವ ಮಕ್ಕಳು ವಾಕ್‌ 
ಚಿಕಿತ್ಸೆಯನ್ನು ಪಡೆಯುತ್ತಾರೆ. ಮಗುವಿಗೆ ಶ್ರವಣ 
ದೋಷವಿದೆಯೇ ಎಂದೂ ಚಿಕಿತ್ಸಕರು ನಿರ್ಧರಿಸುತ್ತಾರೆ. 
ಹಾಗಿದ್ದಲ್ಲ. ಅವರು ಶ್ರವಣ ಸಾಧನದ ಅಗತ್ಯ ಮತ್ತು 
ಪರಿಣಾಮಕಾರಿತ್ವವನ್ನು ನಿರ್ಧರಿಸುತ್ತಾರೆ. ಮಗುವು 
ಸಹಾಯವಿಲ್ಲದೆ ಕೇಳಬಹುದು ಆದರೆ ಇನ್ನೂ ಮಾತನಾಡುತ್ತಿಲ್ಲ 
ಎಂಬುದನ್ನು ಕಂಡುಕೊಂಡರೆ, ಈ ಮಕ್ಕಳಗೆ ಸಹಾಯ 
ಮಾಡಲು ಪ್ಲೀಚ್‌ ಥೆರಪಿಸ್ಟ್‌ಗಳು ಪರ್ಯಾಯ ವಿಧಾನಗಳನ್ನು 
ಬಳಸುತ್ತಾರೆ. ಈ ಚಿಕಿತ್ಸೆಗಳು ದೀರ್ಫಾವಧಿಯದ್ದಾಗಿರುತ್ತವೆ 
ಮತ್ತು ಮಗುವನ್ನು ಸಾಮಾನ್ಯ ಶಾಲೆಗೆ ಸಂಯೋಜತಗೊಂಡ 
ನಂತರವೂ ಮುಂದುವರಿಯುತ್ತವೆ. 


ಆಟದ (ಫ್ಲೇ-ವೇ) ವಿಧಾನವನ್ನು ಬಳಸಿಕೊಂಡು, ವಿಶೇಷ 
ಶಿಕ್ಷಕರು ಮಕ್ಕಳಗೆ ಶ್ರಾವ್ಯ, ದೃಶ್ಯ ಮತ್ತು ಪರ್ಶ 
ಪ್ರಚೋದಕಗಳನ್ನು ಪರಿಚಯುಸುತ್ತಾರೆ. ಕಅಯಲು ಮಗುವಿನ 
ಸಿದ್ಧತೆ, ಅದರ ಭಾವನಾತ್ಕಕ ಮತ್ತು ದೈಹಿಕ ಸಾಮರ್ಥ್ಯಗಳಂತಹ 
ಅಂಶಗಳ೦ದ ಮಾರ್ಗದರ್ಶಿಸಲ್ಪಟ್ಟ ಶಿಕ್ಷಕರು, ಮಕ್ಕಳು 'ವಿಶೇಷ' 
ಎಂಬ ಕಿರಿದಾದ ಮಿತಿಗಳನ್ನು ಮೀರಿ ಜಗತ್ತಿನಲ್ಲ ಬೆಳವಣಿಗೆ 
ಹೊಂದಲು ಅಗತ್ಯವಿರುವ ಕೌಶಲ ಮತ್ತು ಸಾಧನಗಳೊಂದಿಗೆ 
ಮಕ್ಕಳನ್ನು ಸಜ್ಞುಗೊಆಸಲು ಅನೇಕ ತಂತ್ರಗಳನ್ನು ಬಳಸುತ್ತಾರೆ 
ಮತ್ತು ಅವರು ಪ್ಪತಂತ್ರವಾಗಿ ಬದುಕಲು ಮತ್ತು ತಮ್ಮ 
ಕೆಲಸಗಳನ್ನು ಮಾಡಿಕೊಳ್ಳಲು ತರಬೇತಿ ನೀಡುತ್ತಾರೆ. 


ಬೈಲ್‌. ಐಂದ್ರಿಯಕ ಮತ್ತು ಚಲನಾ ವ್ಯಾಯಾಮಗಳು ನೇಹಾಳ 
ತರಬೇತಿಯ ಕೇಂದ್ರಜಂದುವಾಗಿದ್ದರೆ, ಪ್ರತಿ ಮಗುವಿಗೆ 
ಆರುಷಿಯಲ್ಲ ನೀಡಲಾಗುವ ತಂತ್ರ ಮತ್ತು ಚಿಕಿತ್ಸೆಗಳು ಅವರ 
ಅಗತ್ಯಗಳಗೆ ಅನುಗುಣವಾಗಿ ಭನ್ನಭನ್ನವಾಗಿರುತ್ತವೆ. 
ಉದಾಹರಣೆಗೆ, ಡೌನ್‌ ಸಿಂಡ್ರೋಮ್‌ ಇರುವ ಮಕ್ಕಳು ಕೇವಲ 
ದೈಹಿಕ ಮಿತಿಗಳನ್ನು ಅನುಭವಿಸುವುದಿಲ್ಲ. ಬೆಳವಣಿಗೆ ಮತ್ತು 
ಸಾಮಾಜಕ ಸವಾಲುಗಳನ್ನು ಸಹ ಅನುಭವಿಸುತ್ತಾರೆ ಮತ್ತು 
ಸಾಮಾನ್ಯವಾಗಿ ಸ್ಪಷ್ಟವಾಗಿ ಮಾತನಾಡಲು ಕಷ್ಟಪಡಬಹುದು. 
ಆಗ ಅವರ ಕಲಕೆಗಳು ವಾಕ್‌ ಚಿಕಿತ್ಲೆ ಬೇರೆಯವರೊಂದಿಗೆ 
ಕಣ್ಣಲ್ಲ ಕಣ್ಣಿಟ್ಟು ಸಂಪರ್ಕ ಸಾಧಿಸುವುದು ಮತ್ತು ಶೈಕ್ಷಣಿಕ 
ಜ್ಞಾನವನ್ನು ಗಳಸುವುದರೊಂದಿಗೆ ಸಾಮಾಜಕ ಕೌಶಲಗಳನ್ನು 
ಚುರುಕುಗೊಳಸುವುದನ್ನು ಒಳಗೊಂಡಿರುತ್ತದೆ. ಅವರ 
ಸಾಮಾಜೀಕರಣ ಕೌಶಲಗಳು ಕೋಶಿಶ್‌ನಲ್ಲನ ಬೋಧಕರು 
ಗಮನಹರಿಸುವ ಮತ್ತೊಂದು ಬೆಳವಣಿಗೆಯ ಕ್ಷೇತ್ರವಾಗಿದೆ. 
ಇಂಥ ತರಬೇತಿಯುಲ್ಲದೆ. ಈ ಮಕ್ಕಳು ಮಿಶ್ರ (ವಿಶೇಷಚೇತನ 
ಮತ್ತು ಸಾಮಾನ್ಯ ಮಕ್ಕಳ) ತರಗತಿಯಲ್ಲ ಚೆನ್ನಾಗಿ 
ಹೊಂದಿಕೊಳ್ಳಲು ಸಾಧ್ಯವಿಲ್ಲ. 


ಆರೈಕೆದಾರರೊಂದಿಗೆ ಸಮಾಲೋಚನೆ 


ನೇಹಾಳನ್ನು ಸಾಮಾನ್ಯ ಶಾಲೆಗೆ ಕಳುಹಿಸುವ ಬಧ್ವೆ ಆತಂಕ 
ಹೊಂದಿದ್ದ ನೇಹಾಳ ಪೋಷಕರಿಗೆ ಈ ಬದ್ಗೆ ಸಲಹೆ 
ನೀಡಲಾಲಯುತು. ದೃಷ್ಟಿಮಾಂದ್ಯರಿಗಾಗಿ ಇರುವ ಶಾಲೆಗಳು 
ಉತ್ತಮ ಉದ್ದೇಶ ಹೊಂದಿವೆ ಮತ್ತು ಅವರಿಗೆ ಸಾಕಷ್ಟು 
ಬೆಂಬಲವನ್ನು ನೀಡುತ್ತವೆ, ಆದರೆ ನೇಹಾಳ ಕಲಅಕೆ ಮತ್ತು 
ಅನುಭವಗಳನ್ನು ಅವು ಸೀಮಿತಗೊಳಸುತ್ತವೆ ಎಂದು 
ಸಲಹೆಗಾರರು ಅವರಿಗೆ ವಿವರಿಸಿದರು. ಅಂಗಪವಿಕಲರಲ್ಲದ ಮಕ್ಕಳ 
ಸಹವಾಸ ಮತ್ತು ನಡವಳಕೆಯ ಪ್ರಭಾವವು ನೇಹಾಳ 
ಬೆಳವಣಿಗೆಯಲ್ಲ ವೇಗವರ್ಧಕವಾಗಿರುತ್ತದೆ. ಅಂಗ- 
ವೈಕಲ್ಯತೆಯನ್ನು ಮೀರಿ ಎಲ್ಲ ಅವಕಾಶಗಳನ್ನು ಹೊಂದುವುದು 
ಮಗುವಿನ ಹಕ್ಕು, ತಮ್ಮ ಸಾಮರ್ಥ್ಯವನ್ನು ಒರೆಗೆ 
ಹಚ್ಚುವುದನ್ನು ಮಕ್ಕಳು ಆನಂದಿಸುತ್ತಾರೆ. ಆರುಷಿಯಲ್ಲಿ, ಮಕ್ಷಳು 
ಶಾಲೆಯಂತೆಯೇ ಮನೆಯಲ್ಲಯೂ ಅದೇ ಸಬಲೀಕರಣವನ್ನು 
ಅನುಭವಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು 
ಹೋಷಕರಿಗೂ ಸಮಾಲೋಚನೆ ನೀಡಲಾಗುತ್ತದೆ. 


ಶಾಲಾ ಪ್ರವೇಶದ ನಂತರ 


ಬೈಲ್‌ ಮತ್ತು ಆಕ್ಕುಪೇಷನಲ್‌ ಥೆರಪಿಯಲ್ಲ ಕೌಶಲ 
ತರಬೇತಿಯ ಜೊತೆಗೆ, ನೇಹಾ ಶಾಲಾಪೂರ್ವ ಪಠ್ಯಕ್ರಮದ 
ತರಬೇತಿ ಪಡೆದಿದ್ದಳು. ಆದ್ದರಿಂದ ಆಕೆ ಈ ಆಯಾಮದಲ್ಲೂ 
ತನ್ನ ಹಓರಗೆಯವರಿಗೆ ಸರಿಸಮಾನವಾಗಿ ಕಅಕಾ ವೇಗವನ್ನು 
ಹೊಂದಿದ್ದಳು. ನೇಹಾ, ಆಕೆಯ ಪೋಷಕರು ಮತ್ತು ಅವಳ 
ಶಿಕ್ಷಕರು ಮಾಡಿದ ಎಲ್ಲಾ ಕಠಿಣ ಪರಿಶ್ರಮದ ಫಲವಾಗಿ, 2೦೦೭1 
ರಲ್ತ ಸರ್ಕಾರಿ ಶಾಲೆಗೆ ನೇರವಾಗಿ ಒಂದನೇ, ಆರು ವರ್ಷದ 
ಮಗುವಿಗೆ ಸೂಕ್ತವಾದ ತರಗತಿಗೆ ಸೇರುವಂತಾಲಯುತು. 


ನೇಹಾ ಶಾಲೆಯ ಅವಧಿ ಮುಗಿದ ನಂತರ ಕೂಡ ಆರುಷಿಗೆ 
ಬರುವುದನ್ನು ಮುಂದುವರೆಸಿದ್ದಾಕೆ, ಅಲ್ಲ ಆಕೆ ತನ್ನ ಶಿಕ್ಷಣಕ್ಕೆ 
ಅಗತ್ಯವಿರುವ ಹೆಚ್ಚುವರಿ ಬೆಂಬಲವನ್ನು ಪಡೆಯುತ್ತಾಳೆ. 
ಇದರೊಂದಿಗೆ ಅಲ್ಲ ಆಕೆಗೆ ಶಾಲಾ ಜೀವನದ ಇತರ ಪಠ್ಯೇತರ 
ಚಟುವಟಕೆಗೆಗೂ ಸಹಾಯ ದೊರಕುತ್ತದೆ. ನಾಟಕ, ಸಂಗೀತ, 
ನೃತ್ಯ. ಯೋಗ ಮತ್ತು ಕರಕುಶಲ ಕೌಶಲಗಳು ವಿಕಲಚೇತನ 
ಮಕ್ಕಳ ಬೆಳವಣಿಗೆಯಲ್ಲ ಪ್ರಮುಖ ಪಾತ್ರ ವಹಿಸುತ್ತವೆ ಮತ್ತು 
ಅವರ ಸಮರ್ರ ಬೆಳವಣಿಗೆಗೆ ಪೂರಕ ವಾತಾವರಣವನ್ನು 
ಒದಗಿಸಲು ಆರುಷಿ ಈ ಎಲ್ಲ ವಿಧಾನಗಳನ್ನು ಬಳಸಿಕೊಳ್ಳುತ್ತದೆ. 
ವ್ಯಕ್ತಿತ್ತ ವಿಕಸನದಲ್ಲ ರಂಗಭೂಮಿ ನಿರ್ಣಾಯಕ ಪಾತ್ರ 
ವಹಿಸುತ್ತದೆ. ಕಾಗದ ಕತ್ತರಿಸುವುದು, ಮಡಿಚುವುದು ಮತ್ತು 
ಅಂಟಸುವುದು ವಿಶೇಷವಾಗಿ ಆಟಸಂ ಸ್ಟೆಕ್ಟಮ್‌ನಲ್ಲರುವ 
ಮಕ್ಕಳಗೆ ಕೈ-ಕಣ್ಣಿನ ಸಂಯೋಜನೆ ಮತ್ತು ಸೂಕ್ಷ್ಯ ಚಲನಾ 
ಕೌಶಲಗಳನ್ನು ಸುಧಾರಿಸುತ್ತದೆ. 


ಶಿಕ್ಷಕರೊಂದಿಗೆ ಕೆಲಸ 


ಅಸಾಮರ್ಥ್ಯವುಳ್ಳ ಮಗುವಿನ ಈ ಸಂಪೂರ್ಣ ಪ್ರಯಾಣದಲ್ಲ 
ವಿಕಲಾಂಗತೆ ಇಲ್ಲದೆ ತಮ್ಮ ಹಿರಗೆಯವರೊಂದಿಗೆ ಹ&ದುವ 
ಮತ್ತು ಬೆಕೆಯುವಲ್ಲ ಶಾಲೆಯ ಶಿಕ್ಷಕರು ಪ್ರಮುಖ ಪಾತ್ರವನ್ನು 
ವಹಿಸುತ್ತಾರೆ ಮತ್ತು ಸಾಮಾನ್ಯ ಶಾಲಾ ವ್ಯವಸ್ಥೆಯಲ್ಲ ಈ ಮಕ್ಕಳ 
ಯಶಸ್ಸು ಶಿಕ್ಷಕರ ಮೇಲೆ ಅವಲಂಜತವಾಗಿರುತ್ತದೆ. ಆದ್ದರಿಂದ. 
ಈ ಶಿಕ್ಷಕರು ವಿಕಲಚೇತನ ಮಕ್ಕಳು ಸಾಮಾನ್ಯ ಶಾಲೆಗಳಲ್ಲ 
ಅಧ್ಯಯನ ಮಾಡುವ ಅಗತ್ಯವನ್ನು ಅರ್ಥಮಾಡಿಕೊಳ್ಳುತ್ತಾರೆ 
ಮತ್ತು ಅವರು ಸಾಧ್ಯವಿರುವ ಎಲ್ಲ ರೀತಿಯಲ್ಲ ಇದನ್ನು 
ಬೆಂಬಆಸುತ್ತಾರೆ. ಅಲ್ಲದೆ, ವಿಕಲಚೇತನ ವಿದ್ಯಾರ್ಥಿಗಳಗೆ 
ಪ್ರವೇಶವನ್ನು ನಿರಾಕರಿಸುವಲ್ಲ ಮುಖ್ಯವಾಹಿನಿಯ ಶಾಲೆಗಳು 
ಉಲ್ಲೇಖಸಿದ ಮುಖ್ಯ ಕಾರಣವೆಂದರೆ ತರಬೇತಿ ಪಡೆದ 
ಸಿಬ್ದಂದಿಯ ಕೊರತೆ. ಈ ಕೊರತೆಯನ್ನು ನಿವಾರಿಸಲು. 
ಆರುಷಿಯು ಶಾಲಾ ಶಿಕ್ಷಕರು ಮತ್ತು ಆಡಳತಗಾರರಿಗೆ ತರಬೇತಿ 
ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಸುತ್ತದೆ, ಅದು 
ಅಂಗವೈಕಲ್ಯತೆ ಬಗ್ಗೆ ಇರುವ ಮಿಥ್ಯೆಗಳು ಮತ್ತು ತಪ್ಪು 
ಕಲ್ಪನೆಗಳನ್ನು ಹೋಗಲಾಡಿಸುತ್ತದೆ ಹಾಗೂ ಮುಖ್ಯವಾಹಿನಿಯ 
ಶಾಲೆಗಳಲ್ಲ ವಿಕಲಾಂಗ ಮಕ್ಕಳ ಕಲಅಕೆಯ ಮಹತ್ವವನ್ನು ಒತ್ತಿ 
ಹೇಳುತ್ತದೆ. 


ಅವರು ಪರಿಚಯಾತ್ಮಕ ಕಾರ್ಯಾಗಾರ (ಓರಿಯೆಂಟೀಶನ್‌ 
ವರ್ಕ್‌ ಶಾಪ್‌)ಗಳನ್ನು ನಡೆಸುತ್ತಾರೆ, ಇದರಲ್ಲ ಶಿಕ್ಷಕರು ತಮ್ಮ 
ತರಗತಿಯ ಅನುಭವಗಳನ್ನು ತಜ್ಞರೊಂದಿಗೆ ಹಂಚಿಕೊಳ್ಳುತ್ತಾರೆ. 
ತಜ್ಞರು ವಿಶೇಷ ಚೇತನ ಮಕ್ಷಳ ಅಗತ್ಯಗಳನ್ನು ಅರ್ಥ 
ಮಾಡಿಕೊಳ್ಳಲು ಶಿಕ್ಷಕರಿಗೆ ಸಹಾಯ ಮಾಡುತ್ತಾರೆ. ಶಿಕ್ಷಕರಿಗೆ 
ನವೀಕೃತ ಬೋಧನಾ ಸಾಮರ್ರಿಗಳು. ಬೋಧನಾ ವಿಧಾನ 
ಮತ್ತು ವಿಕಲಚೇತನ ಮಕ್ಕಳರುವ ತರಗತಿಗಳ ಅವರು 
ಬಳಸಿಕೊಳ್ಳಬಹುದಾದ ತಂತ್ರಗಳನ್ನು ಪರಿಚಯ 
ಮಾಡಿಸಲಾಗುತ್ತದೆ. ಇದರೊಂದಿಗೆ ಮಕ್ಕಳು ಅನುಭವಿ- 
ಸುತ್ತಿರುವ ಕಲಅಕೆಯ ಹಾಗೂ ಇತರ ತೊಂದರೆಗಳನ್ನು 
ಗುರುತಿಸುವ ಮತ್ತು ನಿರ್ಣಯುಸುವ ವಿಧಾನಗಳನ್ನು ಸಹ 
ಶಿಕ್ಷಕರು ಕಲಅಯುತ್ತಾರೆ. ಹಲವು ವರ್ಷಗಳಲ್ಪ. ಮಧ್ಯಪ್ರದೇಶ 
ಮತ್ತು ಛತ್ತೀಸ್‌ಗಢದಲ್ಲ ಮೂರು ಲಕ್ಷಕ್ಲೂ ಹೆಚ್ಚು ಸರ್ಕಾರಿ 
ಶಾಲಾ ಶಿಕ್ಷಕರು ಈ ಪರಿಚಯಾತ್ಮಕ ಕಾರ್ಯಾಗಾರ ಮತ್ತು 
ತರಬೇತಿಗಳಗೆ ಹಾಜರಾಗಿದ್ದಾರೆ. 


ಶಾಲೆಗಳಲ್ಲ ಅವರ ಕೆಲಸವನ್ನು ಬೆಂಬಅಸಲು. ಆರುಷಿಯು 
ಶಿಕ್ಷಕರಿಗೆ ಬೋಧನಾ ಸಾಧನಗಳನ್ನು ಒದಗಿಸುತ್ತದೆ. 
ಉದಾಹರಣೆಗೆ ದೇವನಾಗರಿ ಮತ್ತು ಇಂದ್ಲ್ದಿಷ್‌ನಲ್ಪನ 
ವರ್ಣಮಾಲೆಗಳ ಚಾರ್ಟ್‌ಗಳ ಜೊತೆಗೆ ಬ್ರೈಲ್‌ ಮತ್ತು ಸಂಕೇತ 
ಭಾಷೆಯಲ್ಲ ಅದಕ್ಕೆ ಅನುಗುಣವಾದ ಚಿಹ್ನೆಗಳು. ದೃಷ್ಟಿ 
ದೋಷಗಳನ್ನು ಹೊಂದಿರುವ ಮಕ್ಕಳಗೆ ಬ್ರೈಲ್‌ ಮತ್ತು 


ಗಣಿತವನ್ನು ಕಅಸುವ ಮತ್ತು ಶ್ರವಣ ಸಮಸ್ಯೆ ಇರುವವರಿಗೆ * ವಿಕಲಚೇತನರಿಗೆ ಸಹಾಯ ಮಾಡಲು. ಅವರಿಗೆ ಬದಲಾಗಿ 


ಸಂಕೇತ ಭಾಷೆಯನ್ನು ಕಲಅಸುವ ಕುರಿತು ಇದು ವೀಡಿಯೊ ಪರೀಕ್ಷೆ ಬರೆಯಲು, ಟಪ್ಪಣಿ ಬರೆದುಕೊಡಲು ಮತ್ತು 

ಟ್ಯುಲೋರಿಯಲ್‌ಗಳನ್ನು ಸಹ ಸೃಷ್ಟಿಸಿದೆ. ಹಿದುಗರಾಗಲು ಹಿರಗೆಯವರನ್ನು ಹ್ಟಯಂ 

ವಿಶೇಷಚೇತನ ಮಕ್ಕಳಿರುವ ತರಗತಿಗಳ ಶಿಕ್ಷಕರಿಗೆ ಸೇವಕರಾಗುವಂತೆ ಪ್ರೋತ್ಲಾಹಿಸುವುದು 

ಸಾಮಾನ್ಯ ಸಲಹೆಗಳು * ಪಠ್ಯಗಳು, ಪರೀಕ್ಷೆಗಳು ಮತ್ತು ವಿವಿಧ 

ಕಾರ್ಯಯೋಜನೆಗಳಲ್ಲ/ ಅಸ್ಯೆನ್ಫಂಬ್‌ಗಳಲ್ಲ ಅವರಿಗೆ 

* ಸ್ನೇಹಿತರ ಗುಂಪಿನಲ್ಲ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಹೆಚ್ಚನ ಸಮಯಾವಕಾಶವನ್ನು ನೀಡುವುದು. 
ವ್ಯವಸ್ಥೆಯನ್ನು ಪ್ರಾರಂಭಸುವುದು ಮತ್ತು ಅವರಿಗೆ ಸಹಾಯ * ಸೂಚನೆಗಳನ್ನು ಮತ್ತು ಪ್ರಶ್ನೆಗಳನ್ನು ಚೆನ್ನಾಗಿ 
ಮಾಡಲು ಸಿಧ್ಧರಿರುವ ಮತ್ತು ಸಮರ್ಥರಾಗಿರುವ ಇತರ ಅರ್ಥಮಾಡಿಕೊಳ್ಳಲಾಗಿದೆ ಎಂದು ಬಾತ್ರ್ತಿಪಡಿಸಿಕೊಳ್ಳಲು 
ವಿದ್ಯಾರ್ಥಿಗಳೊಂದಿಗೆ ಅವರನ್ನು ಕೂರಿಸುವುದು ಅವನ್ನು ಪುನರಾರ್ವತಿಸುವುದು. 


ಬೈಲ್‌ ಲಿಪಿಯ ಪರಿಚಯ 


ನಿಮಗೆ ಇಲ್ಲಿ ಏನು ಬರೆದಿದೆ ಎಂದು ಗೊತ್ತೇ? 
'ನಾನು ಲಾಯರ್‌ ಆಗಲು ಬಯಸುತ್ತೇನೆ' ಎಂದು ಬರೆದಿದೆ. 
ದೇವನಾಗರಿ ಮತ್ತು ಗುರುಮುಖಯಂತೆ ಅಥವಾ ಇನ್ಯಾವುದೇ ಅಪಿಯಂತೆ ಬೈಲ್‌ಕೂಡ ಒಂದು ಅಪಿ. ಬೈಲ್‌ಅಪಿಯನ್ನು ದೃಷ್ಟಿಹೀನರು ಓದಲು 
ಮತ್ತು ಬರೆಯಲು ಬಳಸುತ್ತಾರೆ. ಬೈಲ್‌ನನ್ನು 182೨ ರಲ್ತ ಲೂಯುಸ್‌ಬ್ರೈಲ್‌ಆವಿಷ್ಠರಿಸಿದ. ಬೈಲ್‌ಬರಹ ಆರು ಚುಕ್ಕಿಗಳನ್ನು ಒಳಗೊಂಡಿದೆ. ಈ ಆರು 
ಚುಕ್ಕೆಗಳನ್ನು ಬೈಲ್‌ಅಪಿಯ ಕೋಪ ಎನ್ನಲಾಗುತ್ತದೆ. ಪ್ರತಿಯೊಂದು ಕೋಶವು ಒಂದು ಬೈಲ್‌ ಅಕ್ಷರವನ್ನು ಒಳಗೊಂಡಿದೆ. ಇದನ್ನು ಬರೆಯಲು ದೃಷ್ಟಿ 
ನ್ಯೂನತೆ ಇರುವವರು ಫ್ರೈಲಸ್‌ಮತ್ತು ಬೈಲ್‌ ಸ್ಟೇಬ್‌ನ್ನು ಬಳಸುತ್ತಾರೆ. ಈ ಬೈಲ್‌ಸ್ಟೇಟ್‌ಎರಡು ಮೆಟಲ್‌ಅಥವಾ ಪ್ಲಾಸ್ಟಿಕ್‌ಪೇೇಟ್‌ಗಳನ್ನು 
ಒಳಗೊಂಡಿರುತ್ತದೆ ಮತ್ತು ಅದರ ನಡುವೆ ಒಂದು ಹಾಳೆಯನ್ನು ತೂರಿಸುವಷ್ಟು ಜಾಗ ಇರುವಂತೆ ಅದನ್ನು ಜೋಡಿಸಲಾಗಿರುತ್ತದೆ. ಬೈಲ್‌ಹಾಕೆಯಲ್ಲ 
ಬರೆಯುವಾಗ (ಡ್ರಾಬುಂಗ್‌ಶೀಟ್‌) ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ ಮತ್ತು ಸಂಖ್ಯೆಗಳನ್ನು ಇದಕ್ಕೆ ವಿರುದ್ಧ ದಿಕ್ಕಿನಲ್ಲ ಬರೆಯಲಾಗುತ್ತದೆ. 
ದೃಷ್ಟಿಹೀನರು ತುಸು ಉಚ್ಚದಂತಿರುವ ಈ ಚುಕ್ಕಿಗಳನ್ನು ತಮ್ಮ ಕೈಬೆರೆಳನಲ್ಲ ಮುಟ್ಟ ಆ ಸ್ಪರ್ಶದ ಮೂಲಕ ಅರಿತುಕೊಳ್ಳುತ್ತಾರೆ. 


99 
po 

"28 ಆರು ಚುಕ್ಕಿಗಳನ್ನು ಬಳಸಿಕೊಂಡು 63 ರೀತಿಯ ಸಂಯೋಜನೆಗಳನ್ನು ನೀಡಬಹುದು. 
ಇ ಅವುಗಳಲ್ಲ ಕೆಲವೊಂದು ಸಂಯೋಜನೆಗಳನ್ನು ಇಲ್ಲ ನೀಡಲಾಗಿದೆ. 

3)'6 ಳಿ ಗಿ ಇಲ್ಲಿ 

Braille cell 


ಚಿತ್ರ 1. ಬ್ರೈಲ್‌ ಲಿಪಿಯನ್ನು ಅರ್ಥಮಾಡಿಕೊಳ್ಳುವುದು, ಒಂದು ಬೋಧನಾ ಸಾಧನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 85 


ದೃಷ್ಟಿ ವಿಕಲತೆ ಹೊಂದಿರುವ ಮಗು ತರಗತಿಯಲ್ಪದ್ದಾಗ: 


*  ಪ್ರುರ್ಶ(ಮುಟ್ಟ ನೋಡುವ) ಬೋಧನೆಯನ್ನು ಹೆಚ್ಚಿಸುವುದು 

*  ಸಾಧ್ಯವಿರುವಲ್ಲ ಚಿತ್ರಗಳ ಬದಲಗೆ 3D ಮಾದರಿಗಳನ್ನು 
ಬಳಸುವುದು 

* ಮಾದರಿಗಳು ಲಭ್ಯವಿಲ್ಲದಿದ್ದರೆ ಚಿತ್ರಗಳನ್ನು ವಿವರಿಸುವುದು 

* ಸನ್ನೆಗಳು ಅಥವಾ ದೈಹಿಕ ಅಭವ್ಯಕ್ತಿಗಳ ಬದಲಗೆ ಧ್ಧನಿ 
ಸೂಚನೆಗಳು ಮತ್ತು ಸುಆವುಗಳನ್ನು ಬಳಸುವುದು 

* ದೃಷ್ಟಿ ವಿಕಲತೆ ಹೊಂದಿರುವ ವಿದ್ಯಾರ್ಥಿಗಳನ್ನು ತರಗತಿಯ 
ಮುಂಭಾಗದಲ್ಲ ಕೂರಿಸುವುದು 


ಶ್ರವಣದೋಷವುಳ್ಳ ಮಗು ತರಗತಿಯಲ್ಲದ್ದಾಗ: 


* ಹೆಚ್ಚು ದೃಶ್ಯ ಸಾಧನಗಳ ಮೂಲಕ ಬೋಧಿಸುವುದು 

* ಯಾವುದೇ ಸೂಚನೆ ನೀಡಿದರೂ ಅದರ ಅಜತ ಪ್ರತಿಗಳು 
ಮತ್ತು ದೃಶ್ಯ ಸಾಧನಗಳನ್ನು ಒದಗಿಸುವುದು 

* ತರಗತಿಯಲ್ಲಿ ಬಳಸಲಾಗುವ ವೀಡಿಯೊಗಕಳಲ ಉಪ 
ಶೀರ್ಷಿಕೆಗಳನ್ನು ಬಳಸುವುದು 

* ತರಗತಿಯ ಮುಂಭಾಗದಲ್ಲ ಅವರನ್ನು ಕೂರಿಸುವುದು. 
ಇದರಿಂದ ಅವರು ಸುಲಭವಾಗಿ ತುಟಯ ಚಲನೆಯನ್ನು 
ಅನುಸರಿಸಿ ಅದನ್ನು ಅರ್ಥಮಾಡಿಕೊಳ್ಳುವುದರ ಮೂಲಕ 
ಹಿದಬಹುದು 


ನನ್ನ ತರಗತಿಯಲ್ಲಿ ಕೆಲವು ವಿಕಲಚೇತನ ಮಕ್ಕಲಿದ್ದಾರೆ 


ಇಲ್ಲೊಂದು ಮಗುವಿಗೆ ಕಿವಿ ಕೇಆಸುವುದಿಲ್ಲ; 


ಬಹುಶಃ ಮಾತನಾಡಲು ಬರುವುದಿಲ್ಲ. ಆ ಮಗುವನ್ನು 
ಮಾತನಾಡಿಸುವಾಗ, ಅಥವಾ ನೀವು ಹಿದುವಾಗ 
ಆ ಮಗು ನಿಮ್ಮ ತುಟಗಳ ಚಲನೆಯನ್ನು ಮತ್ತು 


ಸಂಜ್ಞೆಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. 
3 ತ 


ದೃಷ್ಟಿ ದೋಷ ಇರುವ ಮಕ್ಕಳನ್ನು ಹೆಸರು ಹಿಡಿದು ಕರೆಯುವುದು 
ಹೇಯ್‌ ಅಥವಾ ನೀನು ಎಂದು ಕರೆದರೆ ಅವರಿಗೆ ತುಂಬಾ 
ಕೋಪ ಬರುತ್ತದೆ 

ಅವರಿಗೆ ಶಾಲೆಯ ಗೇಟ್‌ನಿಂದ ಆರಂಭಸಿ ಎಲ್ಲ ಸ್ಥಳಗಳನ್ನು 
ಪರಿಚಯುಸುವುದು. 

ತರಗತಿಬಂದ ಶೌಚಾಲಯದವರೆಗೆ- 

ಪಿನ್ನಿಪಾಲ್‌ರ ಕೋಣಿಯವರೆಗೆ 

ಮತ್ತು ಆಟದ ಮೈದಾನದವರೆಗೆ 


ಮತ್ತೊಂದು ಮಗುವೂ ಇದೆ. ಆ ಮಗುವಿನ ಅಂಗಗಳು 
ಸ್ಥಾಧೀನದಲ್ಲರದೆ ಇರಬಹುದು. ಆದರೆ ಅದರ ಬುದ್ಧಿ 
ಸ್ಥಿಮಿತದಲ್ಲದೆ. ಮಗು ಅಲ್ಲೇ ಗಾಲ ಕುರ್ಜಿ (ವೀಲ್‌ಚೇರ್‌) 
ಮೇಲೆ ಕೂತಿದೆ. ಮಗುವನ್ನು ನೋಡಿ ನಗದಿರುವುದು. 

ಆ ಮಗು ಹತ್ತಿ ಇಆಯಲು ಸುಲಭವಾಗುವಂತೆ 
ಮೆಟ್ಟಲುಗಳ ಬದಲು ರ್ಯಾಂಪ್‌ ಒದಗಿಸುವುದು. 


ಚಿತ್ರ 2. ವಿಶೇಷ ಚೇತನ ಮಕ್ಕಳಿರುವ ತರಗತಿಯ ಶಿಕ್ಷಕರಿಗೆ ಕೆಲವು ಸರಳ ಸೂಚನೆಗಳು 


ಸಾರಾಂಶ 


ಮುಖ್ಯವಾಹಿನಿಯ ಶಿಕ್ಷಣದಲ್ಲ ಸೇರ್ಪಡೆಯಾಗಲು ಆರುಷಿ 
5೦೦ಕ್ಕೂ ಹೆಚ್ಚು ಮಕ್ಷಳಗೆ ಬೆಂಬಲ ನೀಡಿದೆ. ಈ 
ಪ್ರತಿಯೊಂದು ಯಶಸ್ಸಿನ ಕಥೆಯ ಹಿಂದೆ ತಮ್ಮ ತರಗತಿಯಲ್ಲನ 
ಮಗುವೊಂದು ಯಶಸ್ತಿಯಾಗಲು ಸಹಾಯ ಮಾಡುವುದಕ್ಕಾಗಿ 
ಹೆಚ್ಚನ ಜವಾಬ್ದಾರಿಯನ್ನು ಹೊರಲು ಸಿದ್ಧರಿರುವ ಶಾಲಾ 
ಶಿಕ್ಷಕರಿದ್ದಾರೆ. ಅಗತ್ಯವಿರುವ ವಿಶೇಷ ಕ್ರಮಗಳ ಬಣ್ಣೆ ಅರಿವು 


* ಮಕ್ಕಳ ಗುರುತನ್ನು ರಕ್ಷಿಸಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಸ್ಟಯಂಸೇವಕರಾಗಿದ್ದಾರೆ ಮತ್ತು ಅಲ್ಲನ 


ಹೊಂದಿರುವ ಶಿಕ್ಷಕರು. ತಮ್ಮ ಸಾಮಾನ್ಯ ಕೆಲಸಕ್ಕಿಂತ 
ಭನ್ನವಾಗಿದ್ದರೂ ವಿದ್ಯಾರ್ಥಿಗಳ ಪ್ರಯಾಣವನ್ನು ಬೆಂಬಆಸಿದರು. 
ಅಂತಹ ಪ್ರತಿಯೊಬ್ಬ ಶಿಕ್ಷಕರು ವಿಶೇಷಚೇತನ ಮಕ್ಷಳಗೆ 
ಸಾಮಾನ್ಯ ಶಾಲೆಗಳಲ್ಲ ಸಮೃದ್ಧ ಜೀವನವನ್ನು ನಡೆಸಲು ಮತ್ತು 
ಸಮಾಜದಲ್ಲ ಅವರಿಗೆ ಸೂಕ್ತವಾದ ಸ್ಥಾನವನ್ನು ಕಂಡುಕೊಳ್ಳಲು 
ಅವಕಾಶ ೫ಜಒದಗಿಸುವಲ್ಲ ವೇಗವರ್ಧಕರಾಗಿ ಕಾರ್ಯ- 
ನಿರ್ವಹಿಸಿದ್ದಾರೆ. 


ಪಲ್ಲವಿ ದತ್ತಾ ಇವರು ಒಬ್ಬ ನಿರ್ದಿಷ್ಟ ವಿಷಯಾಧಾರಿತ ಲೇಖಕರು, ಭೋಪಾಲ್‌ನಲ್ಲ ನೆಲೆಸಿದ್ದಾರೆ. ತರಬೇತಿ ಪಡೆದ ಸಾಫ್ಟ್‌ವೇರ್‌ 
ಇಂಜನಿಯರ್‌ ಆಗಿರುವ ಇವರು ಪ್ರಸ್ತುತ ತಂತ್ರಜ್ಞಾನ ಮತ್ತು ಕಥೆ ಹೇಳುವ ವಿಭಾಗದಲ್ಲ ಬರೆಯುತ್ತಾರೆ. ಇವರು ಆರುಷಿಯಲ್ಲಿ 
ಅದ್ಭುತ ಕಥೆಗಳಗೆ ಧ್ಧಸಿಯಾಗುವ 
pallaveedutta@gmail.com ನಲ್ತ ಸಂಪರ್ಕಿಸಬಹುದು. 


ಆಶಯ ಹೊಂದಿದ್ದಾರೆ. ಅವರನ್ನು 


ಅನುವಾದ: ಶ್ರೀನಿಧಿ ಅಡಿಗ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಉದಾಹರಣೆಗೆ, ಒಂದು ಮಗುವು ಭಾಷೆ ಹಾಗೂ ಗಣಿತಕ್ಕೆ ಸಂಬಂಧಿಸಿ ಶ್ರೇಣಿಗೆ ತಕ್ಷ, 
ಸಾಮರ್ಥ್ಯಗಳನ್ನು ಹೊಂದಿದ್ದರೂ (Grade - appropriate competencies) ಅಭವ್ಯಕ್ತಿ 
ಸಾಮರ್ಥ್ಯಗಳ ಮೂಲಕ ಆ ಮಗುವಿನ ದುರ್ಬಲ ಸಮಾಜೋ - ಭಾವನಾತ್ಕಕ ಸ್ಥಿತಿಯು 
ಪ್ರತಿಫಆಸುತ್ತದೆ. ಇವುಗಳಲ್ಲ ತನ್ನನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯದ ಕೊರತೆ, 
ಪ್ರಯಂ ಅರಿವಿನ ಕೊರತೆ. ಒಂದು ತಂಡವಾಗಿ ಕೆಲಸ ಮಾಡಬಲ್ಲ 
ಸಹವರ್ತಿಗಳ ಕಷ್ಟಗಳ ಬದ್ದೆ ಸೂಕ್ಷ್ಮ ಮನೋ-ಭಾವವನ್ನು ಹೊಂದಿರುವ ಮತ್ತು 
ಸುತ್ತಮುತ್ತಅನ ಜನರ ಇಷ್ಟಗಳು ಮತ್ತು ಇಷ್ಟವಿಲ್ಲದಿರುವ ಸಂಗತಿಗಳನ್ನು ಅರಿತು-ಕೊಂಡು 
ಒಬ್ಬರ ನಡವಳಕೆಯೊಂದಿಣೆ ಹೊಂದಿಕೊಳ್ಳುವುದು ಸಹ ಸೇರಿದೆ. 


ಸಾಮರ್ಥ್ಯ, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


87 


